| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1414 
2 ಸದಸ್ಯರ ಹೆಸರು ಶ್ರೀ ಮುನಿರಾಜು ಗೌಡ ಪಿ.ಎಂ. 
; (ವಿಧಾನ ಸಭೆಯಿಂದ ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ 23-09-2021 
4 ಉತ್ತರಿಸುವವರು ಮುಖ್ಯಮಂತಿಗಳು 
ಕ್ರಸಂ ಪ್ನೆ ಉತ್ತರ 
ವೃಷ ನಾಗಸಾಕಿ 5085 ರವರಗಿನ  ಅವಧವಕ್ಲ 

ಅ |ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳ |! ಹೊರಡಿಸಲಾದ ಸರ್ಕಾರದ ವಿವಿಧ ಆದೇಶಗಳಲ್ಲಿ, ವಿವಿಧ 


ಅಂತರ್ಜಲವನ್ನು ಹೆಚ್ಚಿಸಲು ಸರ್ಕಾರವು 
ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ; 


ಇಲಾಖೆಗಳ" ಸುಪರ್ದಿಯಲ್ಲಿದ್ದ "202 ಕೆರೆಗಳನ್ನು ಪುನಶ್ನೇತನ, 
ಅಭಿವೃದ್ಧಿ ಹಾಗೂ ನಿರ್ವಹಣೆಗಾಗಿ ಬೃಹತ್‌ ಬೆಂಗಳೂರು 
ಮಹಾನಗರ: ಪಾಲಿಕೆಗೆ ಹಸ್ತಾಂತರಿಸಲು ಆದೇಶಿಸಿರುತ್ತದೆ. 


ಅವುಗಳಲ್ಲಿ 19 ಕೆರೆಗಳು ಅನ್ಯ ಉಪಯೋಗಕ್ಕಾಗಿ 
ಬಳಕೆಯಾಗುತ್ತಿದ್ದು, ಉಳಿದ 183 ಕೆರೆಗಳು ಜೀವಂತವಾಗಿರುತ್ತವೆ. 


ಪ್ರಕೃತಿಯ  ಜೀವಸೆಲೆಯಾದ ಬೆಂಗಳೂರು ಕೆರೆಗಳು 
ಹಲವಾರು ಪಕ್ಷಿ, ಕೀಟ, ಜಲಚರಗಳಿಗೆ ಜೀವಧಾರೆಯಾಗಿದ್ದು, 
ಪ್ರಕೃತಿಯ ಸಮತೋಲನ ಹಾಗೂ ಅಂತರ್ಜಲ ಅಭಿವೃದ್ಧಿ ಗಾಗಿ 
ಸರ್ಕಾರ ಹಾಗೂ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ 
ಅನುದಾನದಡಿ 79 ಕೆರೆಗಳಲ್ಲಿ ಹಂತಹಂತವಾಗಿ ಹೊಳನ್ನು 
ತೆಗೆದು, ಕೆರೆಗಳ ಸಮಗ ರಕ್ಷಣೆ, ಪುನಶೇತನ ಮತ್ತು ಅಭಿವೃದ್ಧಿ 
- ಸ pe ಬ > "ದಿ 
ಕಾಮಗಾರಿಗಳಾದ ಗಡಿಗಳಿಗೆ ಶಾಶ್ವತವಾದ ಚೈನ್‌ಲಿಂಕ್‌ ತಂತಿ 


ಅಳವಡಿಸುವುದು, ಕೊಳಚೆ ನೀರು, ಕೆರೆಗೆ ಸೇರದಂತೆ 
ತಿರುವುಗಾಲುವೆಗಳನ್ನು ನಿರ್ಮಿಸುವುದು, ಒಳಹರಿವಿನ 
ಮೂಲವನ್ನು ಕಾಪಾಡುವುದು, ಹಸೀರಿಕರಣ, ಜಲಚರ ಮತ್ತು 
ಪಕ್ಷಿಗಳಿಗೆ ಅನುಕೂಲವಾಗುವಂತಹ ಪರಿಸರ ನಿರ್ಮಿಸುವ 


ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅಂತರ್ಜಲವನ್ನು ಹೆಚ್ಚಿಸಲು 
ಬಿಬಿಎಂಪಿ ವತಿಯಿಂದ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುಪರ್ದಿಯಲ್ಲಿರುವ 
ಹಾಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಬೆಳ್ಳಂದೂರು ಮತ್ತು 
ವರ್ತೂರು ಕೆರೆಗಳ ಅಂತರ್ಜಲ ಹೆಚ್ಚಿಸಲು ಗುತ್ತಿಗೆದಾರರನ್ನು 
ನೇಮಿಸಿ, ಹೂಳೆತ್ತುವ ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. 


2 


ವಿಧಿಷ 


ಕಳೆದ 3 ಪರ್ಷೆದಲ್ಲಿ'' ಹೊಳಿತ್ತಿರುವ 
ಕೆರೆಗಳ ಸಂಖ್ಯೆ ಎಷ್ಟು ಹಾಗೂ 
ಇದಕ್ಕಾಗಿ ವೆಚ್ಚ ಮಾಡಿರುವ ಹಣವೆಷ್ಟು 
(ಕೆರೆಗಳವಾರು ವಿಷರ ನೀಡುವುದು) 


ಕಳೆದ 3 ವರ್ಷಗಳಲ್ಲಿ (2018-19, 2019-20, 2020- 
21) 30 ಕೆರೆಗಳಲ್ಲಿ ತುಂಬಿದ್ದ ಹೂಳನ್ನು ತೆಗೆಯಲಾಗಿರುತ್ತದೆ. 
ಸದರಿ ಕೆರೆಗಳಲ್ಲಿ ಹೂಳಿತ್ತಿರುವ ವಿವರ ಹಾಗೂ ವೆಚ್ಚ ಮಾಡಿರುವ 
ಮೊತ್ತದ ವಿವರವನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುಪರ್ದಿಯಲ್ಲಿರುವ 
ಹಾಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಬೆಳ್ಳಂದೂರು- ಕೆರೆಗೆ 
ರೂ.100.30 ಕೋಟಿಗಳಿಗೆ ಟೆಂಡರ್‌ ' ಆಹ್ನಾನಿಸಿದ್ದು, ಪ್ರಸ್ತುತ 
ಹೊಳೆತ್ತುವ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಸದರಿ ಕಾಮಗಾರಿಗೆ 


| ಇಲ್ಲಿಯವರೆವಿಗೂ, , ಗುತ್ತಿಗೆದಾರರಿಗೆ ರೂ.17.45 ಕೋಟಿಗಳ 


ಮೊತ್ತದ ಬಿಲ್‌, ಪಾವತಿಸಲಾಗಿದೆ. ವರ್ತೂರು ಕೆರೆಗೆ ರೂ.53.81 
ಕೋಟಿಗಳಿಗೆ ಟೆಂಡರ್‌ ಆಹ್ನಾನಿಸಿದ್ದು, ಪ್ರಸ್ತುತ ಹೂಳೆತ್ತುವ 
ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. . ಸದರಿ ಕಾಮಗಾರಿಗೆ 
ಇಲ್ಲಿಯವರೆವಿಗೂ ಗುತ್ತಿಗೆದಾರರಿಗೆ ರೂ.೨.50 ಕೋಟಿಗಳ 
ಮೊತ್ತದ ಬಿಲ್‌ ಪಾವತಿಸಲಾಗಿದೆ. 


ಪ್ರಸ್ತುತ ಸದರಿ ಕೆರೆಗಳ ಪೆರಿಸ್ಸಿತಿ ಏನು? 
(ಕೆರೆಗಳವಾರು ವಿವರ ನೀಡುವುದು) 


ಬೃಹತ್‌ ಬೆಂಗಳೊರು ಮಹಾನಗರ ಪಾಲಿಕೆಯೆ 
ವ್ಯಾಪ್ತಿಯಲ್ಲಿರುವ 202 ಕೆರೆಗಳ ಪೈಕಿ ಈಗಾಗಲೇ ಪುನಶ್ನೇತನ 
ಮತ್ತು ಅಭಿವೃದ್ಧಿಗೊಂಡಿರುವ 79" ಕೆರೆಗಳನ್ನು ಉತ್ತಮ 
ರೀತಿಯಲ್ಲಿ ದಿನನಿತ್ಯ ನಿರ್ವಹಣೆ ಮಾಡಲಾಗುತ್ತಿದೆ. ಸದರಿ ಕೆರೆಗಳ 
ರಕ್ಷಣೆಗಾಗಿ ಗೃಹರಕ್ಷಕ ಸಿಬ್ಬಂದಿಯನ್ನು ನೇಮಿಸಿ, ಸಾರ್ವಜನಿಕರ | 
ಉಪಯೋಗಕ್ಕೆ ಮುಕ್ತಗೊಳಿಸ ಲಾಗಿರುತ್ತದೆ. ಪಾಲಿಕೆ ವತಿಯಿಂದ 
ಅಭಿವೃದ್ಧಿ ಪಡಿಸಿರುವ ಕೆರೆಗಳ ವಿವರಗಳನ್ನು ಅನುಬಂಧ-2 ರಲ್ಲಿ 
ನೀಡಲಾಗಿದೆ. 


ಬೆಳ್ಳಂದೂರು ಕೆರೆಯ 916 ಎಕರೆ 17 ಗುಂಟೆ 


'ಪ್ರದೇಶದಲ್ಲಿ- ಹೂಳೆತ್ತುವ" "ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ಹಾಗೂ 


ವರ್ತೂರು ಕೆರೆಯ 439 ಎಕರೆ 34 ಗುಂಟೆ ಪ್ರದೇಶದಲ್ಲಿ 
ಹೊಳೆತ್ತುವ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ ನಅಇ 264 ಎಂಎನ್‌ವೈ 2021 (%) 


(ಬಸವರಾಜ ಮ್ನಾಯಿ) 
ಮುಖ್ಯಮಂತ್ರಿ 


ನನು ಅಡ ಧಾ ಗರ, 


ಅನುಬಂಧ-1 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ (ಕೆರೆಗಳ ವಿಭಾಗ) 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಸುಪರ್ದಿಯಲ್ಲಿರುವ ಕೆರೆಗಳಲ್ಲಿ ಕಳೆದ 3 ವರ್ಷಗಳಲ್ಲಿ. (2018- 19, 2019-20 & 2020- 
21) ಹೂಳನ್ನು ತೆಗೆದಿರುವ ಕೆರೆಗಳ ಸಂಖ್ಯೆ ಹಾಗೂ ಮಾ ಡಿರುವ ವೆಚ್ಚದ ವಿವರಣೆ 
(For silt removal from 
the lake bed aid used 
3 (For Disposal:of Silt) for Ring bund 
$0 Name or he bale Amount in Lakhs formation Apes same, Grand Total 
lake) 
Amountiin Lakhs 

1 {Bonnipanahalli Lake if 1241 | 887 
2 Devaiabisanahaili Lake 15.60 43.23 
3 [ibblur Lake 1 10.96: 4480 
4 [Hormavu Agara Lakc 21.48 9513 
5 IE Lake E 250.32 510:06 
6 _ Garudacharpalya Lake 4.76 i 23.28 
7 Sadaamangala Lake 5242 113,24 
k Chikkabasavanapura Lakc + [ 20.78 64.61 
9 Kaicna Agrahara Lake 12,26 17.77 
{0 [Somsundarapatya Lake - 0.00 95,75 
11 |Bhoganahalli Lake 25.32 a] 39:06 
12 [Vibhuthipura kore "0.00 96,04 
13  [Vishwaneedham Lake 2.98 1 27.14 
14 JAnjanapura 58.57, 151.61 
15 [Gottigers Lake ¢ 130.74 
16 |Panathur Lake 57.89 
17 |Bhatralli Lake 44.64 
18 [Hoodi Lake 1 68.67 
19 [Sarakki Lake p | 588.26 
20 _ |Harohalli Lake I Mi 118.93 
21 “Chunchghatta Lake 132.29 
22 jUttarahalli 8.53 
23  |Halasur Lake - 39.32 
24 |Gunjur Palya Lake 69.14. 
25 Chikkabasti 32.73 
26 Gubbalala Lake 61.91 
27 [|Doddakallasandre 55.57 
28 |Dorckere "23.86 
29 |Byrasandra 26.94 
30 Konappana Agrahara 25.14 

Total Amount 1845.06 2894.15 


\ 
ly linen meer” 


Bruhat Bengaluru. Mahanagar Palike 


2099]: 


ಅನುಬಂಧ-2 


Bruhath Bangalore Mahanagara Palike 


79 Developed lakes 


Total Area 


SI! No . Zone Name of ‘Lake! Taluk Village Name.&:'Sy No. 
Ac Gu 
} Maliddevpufa Zone [Artibilipura Kelagina kere Amblipura-41 | 4.00 9.00 
Kai anahalli Lake Kaigondanalli-8 18. H 
J Matiadevpura Zone Kaigondanahalli Lake / aigon sna i 00 18.00 
Bangalore East Kasavanalli-70 30.00 | 5.00 
ವಾ ್‌ 7 > pi 
3. Maliadevpura Zonc ಗ kere Bangaloye Kowdenaballi-85 10.00 | 30.00 
4 Mahadevpura Zone Amblipuia melins kere. Ambalipura-36 12.00 16.00 
Bangalore East 
5 Matiadevpura Zone |Sigehalli / Bangalore East Sigehalli32 31.00 | 13.00 
6 Mahadevpura Zonc Lp kere’t Bangalore Devsandra-31 16.00 4.00 
7 Mahadevpura Zone | Doddakanenahail kere Doddakannaiti- 109 i800 | 14.00 
> Bangalore East _ 
8 Mahadevpura Zonc ಸ kere Bangalpre Munnckolalu-25 15.00 { 38.00 
9 Mahadeva Zone {SPllevanthasna kere | Bangalore White field-41 19.00 | 32.00 
p pp » * East. ಸಿ SE! 
4 Kasavanahalli lake ? Bangalore Kasavanalli-50 21.00 30.00 
೩2: ೩5೩೪ 
0 Mohadevpls £006 | Haralur-32 33.00 | 37.00 
11 Mahadcvpura Zone (ಹ ಭಾರತ Chinnappanahalli-15 11.00 33,00 
AN ENG) Kowdcnhalli lake { Bangalore -. Kowdenhalli-lake-27 - 58.00 | 25.00 
12 -Mahadevpura Zone RS ಗವಿ UU 
ತತ Fast K.R:Puram:97 2.00 | 34.00 
13 Mahadevpura Zone Haraluru kere { Bangalore Bast Haralurv-95 27.00 13.00 
y R We Bellandur65 B 23.00 | 33.00 
14 Mahddevpura Zenc Sow! kere / Bangalore East Deddikannili-68 7.00 28.00 
' Kaigondanailli-36 30.00 | 16.00 
ಈ ¥; th -0006, 9. 12.00 
15 Bommanahalli Zone |[Dorekere — ಗ SPU ; 0 2 
| k Utarahalli-0022 19.00 11:00 
A Wttaralhalli Lake / Bandgalore § 
16 | Bommianahaili Zone |Oerahall Lake; Bandgalorc Utrarahalli-011 15.00 | 16.00 
ಹ p {South £ 
17 Bangalore South Yediyur Lake Bangalore south | Dasarahalli-0001, Yediyur-0059 | 18.00 2.00 
h Puttenahalli Lake (Next to _ 
18 Bommanahalli Zone Brigade Miflenium) Bangalore Puttenahalli-42 13.00 | 25.00 
South 
19 Bommanahalli Zone {Singasandra{ Bangalore South Singasandra-99 10.00 14.00 
A Deepanjali fake Banga 
20 Bangalore South ಲ Linke Bangslofe Devatigc Ramanahalli-32 7.00 22.00 
2 RajaRajeshwari Nagar |Halage vaderahalli Lake K . : 
Zone Bangalorc South Halage vadcrahalli-! 16.00 | 13.00 
ಸ Parappana Agrahara 
22 Bommanahalli Zonc ಗ Na ii Parappana Agrahara-23 17.00 12.00 
ಸಕ್ಷ 


RR 


Gs 


SON 
Nan of Lake! Tatuk Vilage Name 8 Sy No. 


RajaRajcshwari Nagar Bhtcmans Katte 
Mis Nag Bhecmana Katte Halagevaderahalli As per RTC 
Zonc - 

> sumey-138 


Kempambudhi Lakc Kompambudhi-00 02 


RajaRajcshwari Nagar 
Zone 


Lingadecranahatli -2, sd | 
Lingaderinhalli-4__ 


RajaRajeshwari Nagar 
Zone 


Zone _ North - 
Zone “North 

RajaRajcstiwari Nagar 
Zone 
Zonc 


RajaRaj eshwari Nagar 
i Zonc 


1 ಹ K Malagata (Balaiahua Lake) 

$2 |“ Bangalore South Bangalore North Malagala -46 

33 Dasarahalli Dasarahalli (Chokkasanda)- ' Dasarahalli-24 + > 5:00 «| 29.00 
, SS Lakc Bangalore North Chokkasandra-5 | 22.00 {400 | 


Central” 


FAT 
(handrahal 


Minti 


KP Park { Bangslore Norlh 


" 


PS 


Ulsoor / Bangalore Central 


Yclahanka ere / Bangalore 
North Additional 


Veerasagara lake Bangalore’ 
Noth Add! 


Narasipura-20 Bangalore 


Yelahanka zone North Addl 


(aa \ Yelahanka Zonc Chokkanahall 


ಸ 


‘Total Area 


SI No Zone Name of Lake / Taluk Nillage Name & Sy No. 
@ Ac Gu 
Jakkur-16 3.00 1.00 
R f Jakkui-17 3.00 | 1400 
45 Yelahanka zonc pe Jake (Sainpighals Jakkur-23 36:00 | 33.00 
Yelahanka.amanikerc -55 58:00 | 16.00 
‘Sampigchalli-12 19.00 | 25:00 
Agrabara-13 3,00 17.00 
46 Yelihanks cone "|e sesndanabali Bangalore Ramagondandhallis2 - | 3600 [2600 
Yetaha Mirth Addl amagondanahalli- f . 
Alasandta lake / Bangalore F ಸ 
47 Yctahanka-zonc Worth Additional Allatasandra-1.S 41.00 | 23.00 
48 Yelahanka zonc Avalahalli + Bangalore North - Avalakali>10. 11.00 1.00 
} Addi Singanayakanahaili- 64 2.00 10.00 
p Narasipura-26 Bangalore pe 
49 Yclahanka zone North Addl | Narsipura-26 
ರ EE Tindlu-53 
oddabommasandra lake ರ್‌ 
50 Yelahanka zone [Bangelorc North Additional BSN 
3 ” 3 KS Kodigjhally-175 
ಮ್‌ Kattigenahalli Kere-136 | \ 
51 Yelahanka zone (Ralanahaili lake) {Bangalore Kattigerahalli-136 25.00 | 28.00 
North. Addi fh 
RR ) Rachenahalli-69 18.00 | TN 
achcnahalli lake! Bangalore ಧಾ ಘ್‌; } ಸ 
52 North Additional L_ Dasarahalli -61 .73:00 23.00 
Jakkur-82 76.90 5.00 
53 Kudlu Chikka kere nckal Kudlu-70. 13.00 5.00 
fk ~tattik» ಸಡಾ ಯ 
p Kudlu-1.50 27.00 21.00 
pS Kudlu deddakerc / Anckal p | 
Bommanahalli Zonc Parappana- Agrahara-37 17:00 | 28.00 
55 Mahadevpura Zonc iChallakere Lake /Last taluk Challakerc -85 
ಘು i kere! B | Hommagipura-25 
56 RajaRajeshwari Nagar |H Goilahalli kere/ Bangalore H Goithalli09 
Zone: South 
varahasandra-09 
Kalkere-45 
§ y Ne Kyalasanahalli-36 
$7 Mahadevpura Zone |Kalkerc/ Bangalore East-taluk Ny 
- Beelisivate-101 
Horamavu Agra-36 
“ehadova ura Lake /East 
58 Mahadevapura P Mahadevapura-7 
y taluk ; 
kk ARNE Kamgondanahalli-18 
; amgondanahalli Kore r ವಸನ 
59 Dasarahaili Bangalorc North Shetty Ralli-67 
p Mcdarahaili-26 
60 RajaRajeshwari Nagar |Bayyapanapalya Kunic/ Vajarahaili -36 
Zonc Banpalore South 
61 Mahadevpura Zonc Kundalahalli Lake Kundalahalli-05 
62 Bommanahalli Zone |Mangammana Palya Kaere Yalkunte -19 
63 Bommanahalli Kodige Singasandra Lake Singasandra-69 
64 Bommanzhalli Zone Basapura Lakc-!/ Bangalore Basapura -}5 


South. 


Singasandra -52 


pe 


ES - 


yeas [Nill Lake ನಾಸಾ iN ನ ನನ್ನ 
EM RES 


ETEEGTN 
RFD 


ಜ್‌ El 
ss 
ನ] 


ನಾ 


HI ಸ 
‘ommanahalli Z. hc, JA 


5 § kh Weevil Lake 
Ee 
TEs 


ಗಾ 50 


“ RTE 


_ Doddantkundi lak" 


hat. 


ರ Teer hep 
Jb ಗ oi 


Ts _ oT] 


ಸ 


(17.00. 


tA k 
SS 


